CPMG/ KA/ BG-GPO/13/2003-2005 





ಭನ: 
CY 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


2 
4. 








ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಮೇ ೨೬, ೨೦೦೫ (ಜೇಷ್ಠ ೫ ಶಕ ವರ್ಷ ೧೯೨೭) ಸಂಚಿಕೆ ೨೧ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಆಸೇಇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಶ್ರೀ ಎಂ.ಓ. ನಾಗರಾಜ್‌, ಕೆ.ಎ.ಎಸ್‌. (ಸೂ.ಟೈಂ.ಶ್ರೇ) ಅಧಿಕಾರಿ ಇವರು ದಿನಾಂಕ:1.3.2005 ರಿಂದ 30.4.2005 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15)(ಎಫ್‌)ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು 
ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 532 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಂದಾಯ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಕಂಇ 14 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್‌, 2005 
ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2004, ದಿನಾಂಕ:15.4.2005ರ ಕ್ರಮ ಸಂಖ್ಯೆ:52ರಲ್ಲಿ ಶ್ರೀ ಆರ್‌.ವೈ. ಸಂಗಮೇಶ್‌, ತಹಶೀಲ್ದಾರ್‌, 
ಸವದತ್ತಿ, ಇವರನ್ನು "ದಿನಾಂಕ: 1.5.2005' ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌, ಹಿರೇಕೆರೂರು ಎಂದು ನೇಮಿಸಿ ಆದೇಶಿಸಿರುವುದನ್ನು 
"ದಿನಾಂಕ:1.6.2005' ರಿಂದ ಜಾರಿಗೆ ಬರುವಂತೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 533 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 125 ಐಎಂಎಂ 2004, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌, 2005 
ಶ್ರೀಮತಿ ಸುಧಾ ಸ್ವಾಮಿ, ಸೀನಿಯರ್‌ ಕೆಮಿಸ್ಟ್‌, ಔಷಧ ಪರೀಕ್ಷಾ ಪ್ರಯೋಗಾಲಯ, ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.6300-11840 ರಲ್ಲಿನ ರೀಸರ್ಚ್‌ ಕೆಮಿಸ್ಟ್‌ ಹುದ್ದೆಗೆ 
ವರ್ಗಾಯಿಸಿ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು ಇಲ್ಲಿನ ರೀಸರ್ಚ್‌ ಕೆಮಿಸ್ಟ್‌ ಹುದ್ದೆಗೆ ನೇಮಿಸಲಾಗಿದೆ. 
ಶ್ರೀ ಅಫ್ರಾಸಿಮ್‌ ಮೊಯಿನ್‌, ಜೂನಿಯರ್‌ ಕೆಮಿಸ್ಟ್‌, ಔಷಧ ಪರೀಕ್ಷಾ ಪ್ರಯೋಗಾಲಯ, ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು 
ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.6300-11840 ರಲ್ಲಿ ಸೀನಿಯರ್‌ ಕೆಮಿಸ್ಟ್‌ ಹುದ್ದೆಗೆ 


(೧೮೯ ) 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೬, ೨೦೦೫ ಭಾಗ - ೨ 





ಸ್ಥಾನಪನ್ನ ಮುಂಬಡ್ತಿ ನೀಡಿ ಔಷಧ ಪರೀಕ್ಷಾ ಪ್ರಯೋಗಾಲಯ, ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು ಇಲ್ಲಿ ಶ್ರೀಮತಿ ಸುಧಾಸ್ವಾಮಿ ಇವರ 
ವರ್ಗಾವಣೆಯಿಂದ ತೆರವಾದ ಸೀನಿಯರ್‌ ಕೆಮಿಸ್ಟ್‌ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಪ್ರಭಾಕರ್‌ ಶೇಶ್‌ 
ಪಿ.ಆರ್‌. 534 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಭಾರತೀಯ ವೈದ್ಯ ಪದ್ಧತಿ) 
ಅಧಿಸೂಚನೆ ಸಂಖ್ಯೆ: ಆಕುಕ 44 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 
1. ಈ ಕೆಳಕಂಡ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರಾಂಶುಪಾಲರುಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳು ಈ 
ಹಿಂದೆ ಪ್ರಾಂಶುಪಾಲರ ಹುದ್ದೆಗೆ ಬಡ್ತಿ ಪಡೆಯುವ ಪೂರ್ವದಲ್ಲಿ ಹೊಂದಿದ್ದ ಪ್ರಾಧ್ಯಾಪಕ ಹುದ್ದೆಯ ಶೈಕ್ಷಣಿಕ/್ಸಿನಿಕಲ್‌ ಚಾಲ್ತಿ ಕರ್ತವ್ಯಗಳ ನಿರ್ವಹಣೆಗೆ 
ಪ್ರಭಾರದ ಮೇಲೆ ಮುಂದಿನ ಆದೇಶದವರೆಗೆ ಅಥವಾ ಸದರಿ ಹುದ್ದೆಗಳಿಗೆ ನಿಯತವಾಗಿ ನೇಮಕಾತಿ ಮಾಡುವವರೆಗೆ ಯಾವುದು ಮುಂಚಿತವೊ 
ಅಲ್ಲಿಯವರೆಗೆ ಮಾತ್ರ ನೇಮಿಸಲಾಗಿದೆ. 


























ಕ್ರ. ಪ್ರಾಂಶುಪಾಲರ ಹೆಸರು ಮತ್ತು ಕಾರ್ಯನಿರತರಾದ ಕಾಲೇಜು ಪ್ರಭಾರಿ ಹುದ್ದೆ 

ಸಂ. 

1. |ಡಾಃಬಿಸಿ. ವಸ್ತ್ರದ್‌, ಫಿಸಿಯಾಲಜಿ ಪ್ರಾಧ್ಯಾಪಕರು, ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಬೀದರ್‌. ಸಂಸ್ಥೆ, ಹುಬ್ಬಳ್ಳಿ - ನಿಯೋಜನೆ ಮೇಲೆ 

2. | ಡಾ: ಪುಟ್ಟಪ್ಪ ಚಂದ್ರಶೇಖರ್‌, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು. 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಮಂಡ್ಯ. 

3. | ಡಾ: ಹೆಚ್‌.ಬಿ. ವೀರಣ್ಣ ಬ ಫಿಸಿಯಾಲಜಿ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು. 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, 
ರಾಯಚೂರು. 

4. | ಡಾ: ಎಂ.ಎಸ್‌. ಧನಂಜಯ, ಪ್ರಸೂತಿ ಮತ್ತು ಸ್ತಿರೋಗ ಶಾಸ್ತ್ರ ಪ್ರಾಧ್ಯಾಪಕರು, 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಹಾಸನ. ಬೆಂಗಳೂರು ವೈದ್ಯಕೀಯ ಕಾಲೇಜು. 

5. | ಡಾ: ಬಿ.ವಿ. ಬಾಲಕೃಷ್ಣ, ರೇಡಿಯೋ ಡಯಾಗ್ದಾಸಿಸ್‌ ಪ್ರಾಧ್ಯಾಪಕರು, 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಶಿವಮೊಗ್ಗ. ಬೆಂಗಳೂರು ವೈದ್ಯಕೀಯ ಕಾಲೇಜು. 

6. | ಡಾ: ಗುರುಮೂರ್ತಿ, ಸೂರೂಪಿಕಾ ಶಾಸ್ತ್ರ ಪ್ರಾಧ್ಯಾಪಕರು, 
ಪ್ರಾಂಶುಪಾಲರು, ಸರ್ಕಾರಿ ವೈದ್ಯಕೀಯ ಕಾಲೇಜು, ಬೆಳಗಾಂ. ಬೆಂಗಳೂರು ವೈದ್ಯಕೀಯ ಕಾಲೇಜು. 














2. ಮೇಲ್ಕಂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರಾಂಶುಪಾಲರುಗಳ ವೇತನ ಭತ್ಯೆಗಳನ್ನು ಡ್ರಾ ಮಾಡಲು ಆಯವ್ಯಯದಲ್ಲಿ 
ಲೆಕ್ಕಶೀರ್ಷಿಕೆಯನ್ನು ಪ್ರತ್ಯೇಕ ತೆರೆಯುವವರೆಗೆ ಹಾಗೂ ಈ ಹಿಂದೆ ಹೊಂದಿದ್ದ ಪ್ರಾಧ್ಯಾಪಕ ಹುದ್ದೆಯ ಚಾಲ್ತಿ ಕ್ಲಿನಿಕಲ್‌ ಮತ್ತು ಶೈಕ್ಷಣಿಕ 
ಕಾರ್ಯಚರಣೆಗಾಗಿ ಪ್ರಭಾರದಲ್ಲಿಟ್ಟಿರುವ ಕಾರಣ ಮುಂದಿನ ಆದೇಶದವರೆಗೆ ಅವರುಗಳು ಸೇವಾನಿರತರಾಗಿದ್ದ ಕಾಲೇಜುಗಳಿಂದಲೇ ಸಂಬಳವನ್ನು 
ಪಡೆಯಲು ಈ ಮೂಲಕ ಆದೇಶಿಸಲಾಗಿದೆ. 

3. ಈ ಅಧಿಸೂಚನೆಯನ್ನು ದಿನಾಂಕ: 4.4.2005, ಸಂಖ್ಯೆ:ಆಇ 669 ವೆಚ್ಚ-5:2005ರ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯ 
ಸಹಮತಿ ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ವಿ. ಪ್ರಸಾದ್‌ 
ಪಿ.ಆರ್‌. 535 ಸರ್ಕಾರದ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ) 
ಅಧಿಸೂಚನೆ-1 ಸಂಖ್ಯೆ: ಆಕುಕ 73 ಐಎಂಎಂ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 

ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಉಪ ಔಷಧ ನಿಯಂತ್ರಕರುಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 

ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 














ಕ್ರ. ಉಪ ಔಷಧನಿಯಂತ್ರಕರ ಹೆಸರು ಮತ್ತು ಅವರು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

1. | ಶ್ರೀ ಬಿ.ಜಿ. ಪ್ರಭಾಕುಮಾರ್‌, ಔಷಧ ನಿಯಂತ್ರಣ ಇಲಾಖೆ (ಕೇಂದ್ರ ಕಛೇರಿ) ಬೆಂಗಳೂರು ಇಲ್ಲಿ 
ಉಪ ಔಷಧ ನಿಯಂತ್ರಕರು ರಕ್ತನಿಧಿ ಮತ್ತು ಗುಪ್ತವಾರ್ತಾವಿಭಾಗ, | ಶ್ರೀ ಎಸ್‌. ರಾಮಕೃಷ್ಣಗಾಂಧಿ ಇವರ ಮುಂಬಡ್ತಿಯಿಂದ ತೆರವಾದ 
ಬೆಂಗಳೂರು. ಉಪ ಔಷಧ ನಿಯಂತ್ರಕರ ಜಾಗಕ್ಕೆ, 

2. | ಶ್ರೀ ಬಿ. ಶ್ರೀಪತಿರಾವ್‌, ರಕ್ತನಿಧಿ ಮತ್ತು ಗುಪ್ತವಾರ್ತಾ ವಿಭಾಗ ಮೈಸೂರು, ಇಲ್ಲಿ ಶ್ರೀ 
ಉಪ ಔಷಧ ನಿಯಂತ್ರಕರು ರಕ್ತನಿಧಿ ಮತ್ತು ಗುಪ್ತವಾರ್ತಾವಿಭಾಗ, | ಎಸ್‌.ವಿ. ಶ್ರೀನಿವಾಸ್‌ ಇವರ ಜಾಗಕ್ಕೆ, 
ಗುಲ್ಬರ್ಗಾ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಅನಿಲ್‌ಕುಮಾರ್‌ 
ಸರ್ಕಾರದ ಉಪಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೬, ೨೦೦೫ 


೧೯೧ 





ಅಧಿಸೂಚನೆ-2 
ಸಂಖ್ಯೆ: ಆಕುಕ 73 ಐಎಂಎಂ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರುಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





ಸಹಾಯಕ ಔಷಧನಿಯಂತ್ರಕರ ಹೆಸರು ಮತ್ತು ಅವರು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


೩ 
೦ 


ವರ್ಗಾವಣೆ ಮಾಡಲಾದ ಸ್ಥಳ 





1. | ಶ್ರೀ ಸಿ. ಕುಮಾರ್‌, 
ಸಹಾಯಕ ಔಷಧ ನಿಯಂತ್ರಕರು, ಕೊಪ್ಪಳ ವೃತ್ತ ಕೊಪ್ಪಳ 


ಕೋಲಾರ ವೃತ್ತ, ಕೋಲಾರ, ಇಲ್ಲಿ ಖಾಲಿಯಿರುವ ಸಹಾಯಕ ಔಷಧ 
ನಿಯಂತ್ರಕರ ಜಾಗಕ್ಕೆ, 





ನಳ. 
2. | ಶ್ರೀ ಟಿ.ಪಿ. ಸುಜಿತ್‌, 
ಸಹಾಯಕ ಔಷಧ ನಿಯಂತ್ರಕರು, ಕೊಡಗು ವೃತ್ತ ಮಡಿಕೇರಿ. 


ಬೀದರ್‌ ವೃತ್ತ, ಬೀದರ್‌, ಇಲ್ಲಿ ಖಾಲಿಯಿರುವ ಸಹಾಯಕ ಔಷಧ 
ನಿಯಂತ್ರಕರ ಜಾಗಕ್ಕೆ, 





3. | ಶ್ರೀ ಎಂ.ಎ.ವಿ. ಅನ್ಸಾರಿ, 
ಸಹಾಯಕ ಔಷಧ ನಿಯಂತ್ರಕರು, (ಉಪನ್ಯಾಸಕರು ಸರ್ಕಾರಿ 
ಔಷಧ ವಿಜ್ಞಾನ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ 
ನಿಯೋಜನೆಯಲ್ಲಿರುವವರು) 


ಬೆಂಗಳೂರು ವೃತ್ತ-3 ಬೆಂಗಳೂರು ಇಲ್ಲಿ ಶ್ರೀ ಎನ್‌. ವಡಿವೇಲು 
ಸಹಾಯಕ ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ, 





4. | ಶ್ರೀ ಎನ್‌. ವಡಿವೇಲು, 
ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ-3, 
ಬೆಂಗಳೂರು. 


ಔಷಧ ಬೆಲೆ ನಿಯಂತ್ರಣ ಕೋಶ, ಬೆಂಗಳೂರು, ಇಲ್ಲಿ ಶ್ರೀ ಡಿ.ವಿ. 
ಶ್ರೀಧರ್‌, ಸಹಾಯಕ ಔಷಧ ನಿಯಂತ್ರಕರು, ಇವರ 
ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ, 





5. | ಶ್ರೀ ಡಿ.ವಿ. ಶ್ರೀಧರ್‌, 
ಸಹಾಯಕ ಔಷಧ ನಿಯಂತ್ರಕರು, ಔಷಧ ಬೆಲೆ ನಿಯಂತ್ರಣ 
ಕೋಶ, ಬೆಂಗಳೂರು. 


ಬೆಂಗಳೂರು ವೃತ್ತ-2 ಬೆಂಗಳೂರು ಇಲ್ಲಿ ಶ್ರೀ ಎನ್‌. ತಾರಾನಾಥ 
ಸಹಾಯಕ ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ, 





6. | ಶ್ರೀ ಎನ್‌. ತಾರಾನಾಥ, 
ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ-2, 
ಬೆಂಗಳೂರು. 


ಮೈಸೂರು ವೃತ್ತ-1, ಮೈಸೂರು ಇಲ್ಲಿ ಶ್ರೀ ಎಸ್‌.ಬಿ. ಜಯರಾಮ್‌, 
ಸಹಾಯಕ ಔಷಧ ನಿಯಂತ್ರಕರು, ಇವರ ಜಾಗಕ್ಕೆ, 





7. | ಶ್ರೀ ಶಂಕರ್‌ಜ್ಯೋತಿ, 
ಸಹಾಯಕ ಔಷಧ ನಿಯಂತ್ರಕರು, (ಸ್ಥಳ ನಿರೀಕ್ಷೆಯಲ್ಲಿರುವವರು) 


ಬೆಂಗಳೂರು ವೃತ್ತ-4, ಬೆಂಗಳೂರು, ಇಲ್ಲಿ ಶ್ರೀ ಟಿ.ಎ. ರಾಮಬಾಬು 
ಸಹಾಯಕ ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ, 





8. | ಶ್ರೀ ಟಿ.ಎ. ರಾಮಬಾಬು, 
ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ-4, 
ಬೆಂಗಳೂರು. 


ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು, ಇಲ್ಲಿ ಶ್ರೀ ಪಿ. ರಮೇಶ್‌ 
ಸಹಾಯಕ ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ, 





9. | ಶ್ರೀ ಪಿ. ರಮೇಶ್‌, 
ಸಹಾಯಕ ಔಷಧ ನಿಯಂತ್ರಕರು, ಚಿಕ್ಕಮಗಳೂರು ವೃತ್ತ, 
ಚಿಕ್ಕಮಗಳೂರು. 


ತುಮಕೂರು ವೃತ್ತ ತುಮಕೂರು ಇಲ್ಲಿ ಶ್ರೀ ಬಿ.ಟಿ. ಖಾನಾಪುರೆ, 
ಸಹಾಯಕ ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ, 





10. | ಶ್ರೀ ಬಿ.ಟಿ. ಖಾನಾಪುರೆ, 
ಸಹಾಯಕ ಔಷಧ ನಿಯಂತ್ರಕರು, ತುಮಕೂರು ವೃತ್ತ, 











ಕೊಡಗು ವೃತ್ತ, ಮಡಿಕೇರಿ, ಇಲ್ಲಿ ಶ್ರೀ ಟಿ.ಪಿ. ಸುಜಿತ್‌, ಸಹಾಯಕ 


ಶಂ 


ಔಷಧ ನಿಯಂತ್ರಕರು, ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ, 








ತುಮಕೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಅನಿಲ್‌ಕುಮಾರ್‌ 
ಪಿ.ಆರ್‌. 536 ಸರ್ಕಾರದ ಉಪಕಾರ್ಯದರ್ಶಿ-2, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಆಕುಕ 94 ಐಎಂಎಂ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 

ಔಷಧ ನಿಯಂತ್ರಣ ಇಲಾಖೆಯ ಶ್ರೀ ಅಬುಲ್‌ ಮೊಹಿಸಿನ್‌, ಸಹಾಯಕ ಔಷಧ ನಿಯಂತ್ರಕರು, ಚಾಮರಾಜನಗರ ವೃತ್ತ, ಚಾಮರಾಜನಗರ, 
ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.9580-14200ರಲ್ಲಿ ಉಪ ಔಷಧ ನಿಯಂತ್ರಕರ 
ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ರಕ್ತನಿಧಿ ಮತ್ತು ಗುಪ್ತವಾರ್ತಾ ವಿಭಾಗ, ಬೆಂಗಳೂರು, ಇಲ್ಲಿ ಶ್ರೀ ಬಿ.ಜಿ. ಪ್ರಭಾಕುಮಾರ್‌, ಉಪ ಔಷಧ 
ನಿಯಂತ್ರಕರು, ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಅನಿಲ್‌ಕುಮಾರ್‌ 
ಸರ್ಕಾರದ ಉಪಕಾರ್ಯದರ್ಶಿ-2, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ.ಆರ್‌. 537 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೬, ೨೦೦೫ ಭಾಗ - ೨ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 48 ಮೀಇಸೇ 2003, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಪಸಂಮೀ/48/ಮೀಇಸೇ/2003 ದಿನಾಂಕ: 15.01.2005ನ್ನು ಭಾಗಶಃ ಮಾರ್ಪಡಿಸಿ ಮೀನುಗಾರಿಕೆ ಉಪ 
ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ಹೊಂದಿರುವ ಶ್ರೀ ಎಸ್‌.ಸಿ. ಹೇಮಂತರಾಜು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮೀನುಗಾರಿಕೆ ಉಪ ನಿರ್ದೇಶಕರು, ಶಿವಮೊಗ್ಗ - ಶ್ರೀ ಟಿ. ವೆಂಕಟೇಶಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನೇಮಕ 
ಮಾಡಿ ಆದೇಶಿಸಿದೆ. 
ಶ್ರೀ ಟಿ. ವೆಂಕಟೇಶಪ್ಪ, ಮೀನುಗಾರಿಕೆ ಉಪ ನಿರ್ದೇಶಕರು, ಶಿವಮೊಗ್ಗ, ಇವರನ್ನು ಸಾರ್ವಜನಿಕ ಮತ್ತು ಆಡಳಿತಾತಕ್ರ ಹಿತದೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ವ್ಯವಸ್ಥಾಪಕರು, ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ 
ಮಹಾಮಂಡಳಿ ನಿಯಮಿತ, ಕಾರವಾರ, ಈ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ಕಮಲಕುಮಾರ್‌ 
ಪಿ.ಆರ್‌. 538 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 48 ಎಟಿಎಸ್‌ 2004, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2005 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


















































ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀ ಶಶಿಕಾಂತ್‌ ಚನ್ನಬಸಪ್ಪ ಗುಂಡಕಲ್ಲೆ, ತಹಶೀಲ್ದಾರ್‌, ಮುಧೋಳ್‌ (ದಿ.1.6.05 ರಿಂದ ಜಾರಿಗೆ ಬರುವಂತೆ) 
ಹಗರಿಬೊಮ್ಮವಹಳ್ಳಿ, ಬಳ್ಳಾರಿ ಜಿಲ್ಲೆ. (ಶ್ರೀ ಡಿ. ರಾಮಲಿಂಗ, ವಿಶೇಷ ತಹಶೀಲ್ದಾರ್‌), ಭೀಮರಾಯನಗುಡಿ, 
ಇವರನ್ನು ಮುಧೋಳ್‌ಗೆ ಮಾಡಿರುವ ವರ್ಗಾವಣೆ ಆದೇಶವನ್ನು 
ರದ್ದುಗೊಳಿಸುವ ಮೂಲಕ. 
2. | ಶ್ರೀ ಜಯಣ್ಣ ತಹಶೀಲ್ದಾರ್‌, ಚಿಕ್ಕಮಗಳೂರು 
ತೀರ್ಥಹಳ್ಳಿ (ಖಾಲಿ ಜಾಗ) 
3. ಶ್ರೀ ಎಂ.ಪಿ. ಸಾವಂತ, ತಹಶೀಲ್ದಾರ್‌, ಕಾರವಾರ 
ಮುನಿಸಿಪಲ್‌ ತಹಶೀಲ್ದಾರ್‌, (ದಿ.1.5.05 ರಿಂದ ಜಾರಿಗೆ ಬರುವಂತೆ) 
ಜಿಲ್ಲಾಧಿಕಾರಿಯವರ ಕಛೇರಿ, ಗದಗ. 
4. ಶ್ರೀ ಜಿ.ಎನ್‌. ಬಸವರಾಜ್‌, ತಹಶೀಲ್ದಾರ್‌, ಸಿದ್ದಾಪುರ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ (ವರ್ಗಾವಣೆಯಿಂದ ತೆರವಾಗಿರುವ ಖಾಲಿ ಜಾಗಕ್ಕೆ) 
ಕಛೇರಿ, ಹಾವೇರಿ. 
5. | ಶ್ರೀ ವಿ.ಬಿ. ಫರ್ನಾಂಡಿಸ್‌, ತಹಶೀಲ್ದಾರ್‌, ಮುಂಡಗೋಡ 
ಜಿಲ್ಲಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು. (ವರ್ಗಾವಣೆಯಿಂದ ತೆರವಾಗಿರುವ ಖಾಲಿ ಜಾಗಕ್ಕೆ) 
6. | ಶ್ರೀ ಯು.ಜಿ. ನಾಯ್ಕ, ತಹಶೀಲ್ದಾರ್‌, ಭಟ್ಕಳ 
ಮಂಗಳೂರು. (ಶ್ರೀ ರಾಮಚಂದ್ರಗೌಡ ರವರ ಜಾಗಕ್ಕೆ) 
7. | ಶ್ರೀ ರಾಮಚಂದ್ರಗೌಡ ಕೆ.ಬಿ., ತಹಶೀಲ್ದಾರ್‌, ಮಂಗಳೂರು 
ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. (ಶ್ರೀ ಯು.ಜಿ. ನಾಯ್ಕರವರ ಜಾಗಕ್ಕೆ) 
8. | ಶ್ರೀ ವಿ.ಪಿ. ಚಿಪ್ಕರ್‌, ತಹಶೀಲ್ದಾರ್‌, ನರಸಿಂಹರಾಜಪುರ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು (ಶ್ರೀ ವೆಂಕಟರಮಣ ಹೆಗ್ಗಡೆ ರವರ ಜಾಗಕ್ಕೆ 
9. | ಶ್ರೀ ಟಿ. ರಮೇಶ್‌, ತಹಶೀಲ್ದಾರ್‌, ಹಾವೇರಿ (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು. 
10. | ಶ್ರೀ ಕೆ.ಪಿ. ಸೋಮಸುಂದರಬಾಬು, ತಹಶೀಲ್ದಾರ್‌, ಗುಡಿಬಂಡೆ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು (ವರ್ಗಾವಣೆಯಿಂದ ತೆರವಾಗಿರುವ ಖಾಲಿ ಜಾಗಕ್ಕೆ) 
11. | ಶ್ರೀ ಎ.ಎಲ್‌. ಮಂಜುನಾಥ್‌, ತಹಶೀಲ್ದಾರ್‌, ಚಿಂತಾಮಣಿ (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 
12. | ಶ್ರೀ ಎಂ.ಆರ್‌. ಕುಲಕರ್ಣಿ, ತಹಶೀಲ್ದಾರ್‌, ಔರಾದ್‌ (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 








ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೬, ೨೦೦೫ ೧೯೩ 















































ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

13. | ಶ್ರೀ ಎಸ್‌.ಎಂ. ನಾಯ್ಕ, ತಹಶೀಲ್ದಾರ್‌, ಅಂಕೋಲಾ (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

14 | ಶ್ರೀ ಆರ್‌.ಜಿ. ನಾಡಿಗೇರ್‌, ತಹಶೀಲ್ದಾರ್‌, ನವಲಗುಂದ (ಶ್ರೀ ಎಸ್‌.ಎಸ್‌. ಸಂಪಗಾಂವ್‌ರವರ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು ವರ್ಗಾವಣೆ ಆದೇಶವನ್ನು ಮಾರ್ಪಡಿಸುವ ಮೂಲಕ). 

15. | ಶ್ರೀಮತಿ ಕೆ.ಎಸ್‌. ಶಕುಂತಲ, ತಹಶೀಲ್ದಾರ್‌, ಮಡಿಕೇರಿ (ಖಾಲಿ ಹುದ್ದೆ) 
ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, 
ಮಡಿಕೇರಿ. 

16. | ಶ್ರೀ ಜೆ. ನಂಜುಂಡೇಶ್‌, ತಹಶೀಲ್ದಾರ್‌, ಜಗಳೂರು (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

17. | ಶ್ರೀ ಸಯ್ಯದ್‌ ಅಲ್ತಾಪ್‌ ಅಹದ್‌, ತಹಶೀಲ್ದಾರ್‌, ಮಧುಗಿರಿ (1.5.2005 ರಿಂದ ಜಾರಿಗೆ ಬರುವಂತೆ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

18. | ಶ್ರೀ ಆರ್‌.ಎನ್‌. ವಡಗೇರಿ, ತಹಶೀಲ್ದಾರ್‌, ಮದ್ದೂರು (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು. 

19. | ಶ್ರೀ ಎಸ್‌.ಬಿ. ಚನ್ನೇಗೌಡ, ತಹಶೀಲ್ದಾರ್‌, ಪುತ್ತೂರು (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು. 

20. | ಶ್ರೀ ಹೆಚ್‌.ಎನ್‌. ನಾಗರಾಜ, ತಹಶೀಲ್ದಾರ್‌, ಬಾಗಲಕೋಟೆ. 
ವಿಶೇಷ ತಹಶೀಲ್ದಾರ್‌, ಗುಳೇದಗುಡ್ಡ. 

21. | ಶ್ರೀ ಎಂ.ಹೆಚ್‌. ಮುಳ್ಳಾಳ್‌, ವಿಶೇಷ ತಹಶೀಲ್ದಾರ್‌, ಮುನಿಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಚೇರಿ, 
ಖಾದಿ ಮಂಡಳಿ, ಬೆಳಗಾವಿ, ಇಲ್ಲಿಗೆ ವರ್ಗಾವಣೆ ಬಿಜಾಪುರ (ಖಾಲಿ ಹುದ್ದೆ) 
ಆದೇಶದಲ್ಲಿರುವವರು 

22. | ಶ್ರೀ ವೆಂಕಟರಮಣ ಹೆಗ್ಗಡೆ, ತಹಶೀಲ್ದಾರ್‌, ತೀರ್ಥಹಳ್ಳಿ (ಶ್ರೀ ಜಯಣ್ಣ ನವರ ಜಾಗಕ್ಕೆ) 
ನರಸಿಂಹರಾಜಪುರ 

23. | ಶ್ರೀ ಎಸ್‌.ಎಸ್‌. ಸಂಪಗಾಂವ್‌, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಕಛೇರಿ, ಚಿತ್ರದುರ್ಗ, 
ನವಲಗುಂದ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. | (ಖಾಲಿ ಜಾಗಕ್ಕೆ 

24. | ಶ್ರೀ ಜಿ. ರಮೇಶ್‌, ಮುನಿಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ ಚಿಕ್ಕಮಗಳೂರು 
ಮುನಿಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ (ಖಾಲಿ ಹುದ್ದೆ) 
ಕಛೇರಿ, ಕೋಲಾರ. 

25. | ಶ್ರೀ ಬಿ.ಡಿ. ಶ್ರೀಶೈಲ, ತಹಶೀಲ್ದಾರ್‌, ಆಲೂರು (ಖಾಲಿ ಜಾಗ) 
ಮಡಿಕೇರಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 

















ಸುತ್ತೋಲೆ ಸಂಖ್ಯೆ:ಕಂಇ 52 ಎಎಸ್‌.ಡಿ. 2003, ದಿನಾಂಕ:2.6.2003 ರಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸದೇ 
ಇರುವ ತಹಶೀಲ್ದಾರರುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. ಹಾಗೂ ಇತರೆ ಇಲಾಖೆಗಳಿಗೆ ನಿಯೋಜನೆ ಮೇಲೆ 
ನೇಮಕವಾಗಿರುವ ಅಧಿಕಾರಿಗಳು ಸಂಬಂಧಿಸಿದ ಸಚಿವಾಲಯ ಆಡಳಿತ ಇಲಾಖೆಯು ಮರು ನೇಮಕಾತಿ ಅಧಿಸೂಚನೆ/ಆದೇಶ ಹೊರಡಿಸಿದ ನಂತರ 
ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳಗಳಲ್ಲಿ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 539 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಕಂಇ 48 ಎಟಿಎಸ್‌ 2004, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2005 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


























ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀ ಎಂ. ಸತೀಶ್‌ ಕುಮಾರ್‌, ತಹಶೀಲ್ದಾರ್‌, ಹುಣಸೂರು. 
ತಹಶೀಲ್ದಾರ್‌, ಕೊಳ್ಳೇಗಾಲ. 
2: ಶ್ರೀ ಪಿ. ಸುಬ್ಬ, ತಹಶೀಲ್ದಾರ್‌, ಹುಣಸೂರು. ತಹಶೀಲ್ದಾರ್‌, ಕೊಳ್ಳೇಗಾಲ. 
ಶ್ರೀ ನೂರುದ್ದೀನ್‌ ಷರೀಫ್‌ ತಹಶೀಲ್ದಾರ್‌, ಕೆ.ಆರ್‌. ಪೇಟೆ. (ಖಾಲಿ ಹುದ್ದೆ) 
ಮೈಸೂರು ಜಿಲ್ಲಾಧಿಕಾರಿಯವರ ಕಛೇರಿಯಲ್ಲಿನ ಶಿಷ್ಟಾಚಾರ 
ತಹಶೀಲ್ದಾರ್‌ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವವರು. 






































೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೬, ೨೦೦೫ ಭಾಗ - ೨ 
ಕ್ರ. ಹೆಸರು ಮತ್ತು ಹಾಲಿ ವರ್ಗಾವಣೆ ಮಾಡಲಾದ ಸ್ಥಳ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
4. ಶ್ರೀ ಜಗನ್ನಾಥ ಶಿರಸಿ, ತಹಶೀಲ್ದಾರ್‌, ಶಿರಾ. 
ಮುನಿಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, (ದಿನಾಂಕ:1.6.2005 ರಿಂದ ಜಾರಿಗೆ ಬರುವಂತೆ) 
ಬೀದರ್‌, ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 
ಶ್ರೀ ಕೆ.ಹೆಚ್‌. ಚಂದ್ರಯ್ಯ, ಶಾಖಾಧಿಕಾರಿ, ಕ.ಸ.ಸ. ತಹಶೀಲ್ದಾರ್‌, ಕುಣಿಗಲ್‌ (ಖಾಲಿ ಜಾಗ) 
ಶ್ರೀ ಎಂ.ಎಸ್‌. ಚಿಕ್ಕಹೊನ್ನಪ್ಪ, ತಹಶೀಲ್ದಾರ್‌, ಗೌರಿಬಿದನೂರು. ತಹಶೀಲ್ದಾರ್‌, ಮಳವಳ್ಳಿ (ಖಾಲಿ ಜಾಗ) 
ಶ್ರೀ ದೊಡ್ಡಚನ್ನೇಗೌಡ.ಎಂ. ತಹಶೀಲ್ದಾರ್‌, ಪಾವಗಡ (ಖಾಲಿ ಜಾಗ) 
ತಹಶೀಲ್ದಾರ್‌, ಕುಣಿಗಲ್‌. 

8. | ಶ್ರೀ ಕೆ.ವಿ. ಜಗನ್ನಾಥರಾವ್‌, ತಹಶೀಲ್ದಾರ್‌, ಅರಕಲಗೂಡು (ಖಾಲಿ ಜಾಗ) 
ತಹಶೀಲ್ದಾರ್‌, ಬೆಂಗಳೂರು ಜಿಲ್ಲಾ ತರಬೇತಿ ಸಂಸ್ಥೆಯ ಉಪ 
ಪ್ರಾಚಾರ್ಯರ ಹುದ್ದೆಗೆ ನೇಮಕಾತಿ ಆದೇಶದಲ್ಲಿರುವವರು 

9. | ಶ್ರೀಮತಿ ಲಕ್ಷ ಮೃ ತಹಶೀಲ್ದಾರ್‌, ಹೊಸದುರ್ಗ (ಖಾಲಿ ಜಾಗ) 
ಸಹಾಯಕ ರಾಜ್ಯ ಪ್ರತಿನಿಧಿ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ. 

10. | ಶ್ರೀ ಸಿ.ಎನ್‌. ಶ್ರೀಧರ, ತಹಶೀಲ್ದಾರ್‌ ತಹಶೀಲ್ದಾರ್‌, ಹಗರಿಬೊಮ್ಮನಹಳ್ಳಿ (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿ 

11. | ಶ್ರೀ ಜಿ.ಕೆ. ನಾಗೇಂದ್ರಪ್ಪ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹಿರಿಯೂರು (ಖಾಲಿ ಜಾಗ) 
ನೇಮಕಾತಿ ನಿರೀಕ್ಷಣೆಯಲ್ಲಿ 

12. | ಶ್ರೀ ತಾಯಪ್ಪ, ತಹಶೀಲ್ದಾರ್‌ ತಹಶೀಲ್ದಾರ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕೆ.ಆರ್‌. ನಗರ (ಖಾಲಿ ಜಾಗ) 

















ಸುತ್ತೋಲೆ ಸಂಖ್ಯೆ:ಕಂಇ 52 ಎ.ಎಸ್‌.ಡಿ. 2003, ದಿನಾಂಕ:2.6.2003 ರಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆಯಲ್ಲಿ ಸ್ಥಳ 
ನಿಯುಕ್ತಿಗೊಳಿಸದೇ ಇರುವ ತಹಶೀಲ್ದಾರರುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. ಹಾಗೂ ಇತರೆ ಇಲಾಖೆಗಳಿಗೆ 
ನಿಯೋಜನೆ ಮೇಲೆ ನೇಮಕವಾಗಿರುವ ಅಧಿಕಾರಿಗಳು ಸಂಬಂಧಿಸಿದ ಸಚಿವಾಲಯ ಆಡಳಿತ ಇಲಾಖೆಯು ಮರು ನೇಮಕಾತಿ ಅಧಿಸೂಚನೆ/ಆದೇಶ 
ಹೊರಡಿಸಿದ ನಂತರ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳಗಳಲ್ಲಿ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು) 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕವಿಪ:ಆ-1:ಸಅಶಾ:ಕಾ:20:2005, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2005 
ಈ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವಿ. ಶ್ರೀಶ್‌, ಇವರನ್ನು ಮಾನ್ಯ ಸಭಾಪತಿಯವರ 
ಕಾರ್ಯದರ್ಶಿ (ಅಧಿಕ ಪ್ರಭಾರ) ಯಾಗಿ ದಿನಾಂಕ:17.3.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಮಾನ್ಯ ಸಭಾಪತಿಯವರು ಇವರ ಸೇವೆಯನ್ನು 
ಇಚ್ಚಿಸುವವರೆಗೆ ಅಥವಾ ಮಾನ್ಯ ಸಭಾಪತಿಯವರ ಅಧಿಕಾರವಧಿ ಮುಗಿಯುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರಿಸಲಾಗಿದೆ. ಸದರಿಯವರು ಜಂಟಿ ಕಾರ್ಯದರ್ಶಿ ಹುದ್ದೆಯ ಕೆಲಸ ಕಾರ್ಯಗಳ ಜೊತೆಗೆ ಮಾನ್ಯ ಸಭಾಪತಿಯವರ ಕಾರ್ಯದರ್ಶಿ 
ಹುದ್ದೆಯ ಹೆಚ್ಚುವರಿ ಕೆಲಸ ಕಾರ್ಯಗಳನ್ನು ಸಹ ನಿರ್ವಹಿಸುವುದು. 


ಪಿ.ಆರ್‌. 540 


ಸಭಾಪತಿಯವರ ಆದೇಶಾನುಸಾರ, 
ಕೆ. ಮಹಾರಾಜನ್‌ 
ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 68 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 3ನೇ ಮೇ, 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ: ಪಾರ್ವತಿ ಪಿ. ನಾಗರಾಳ್‌, ಯೋಜನಾ ನಿರ್ದೇಶಕರು, 
(ಆರ್‌.ಸಿ.ಹೆಚ್‌), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ಅಪರ ನಿರ್ದೇಶಕರು, (ಪ್ರಾಥಮಿಕ ಆರೋಗ್ಯ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶನಾಲಯ, ಬೆಂಗಳೂರು ಈ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. ಮುಂದುವರೆದು, ಸದರಿಯವರನ್ನು ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸೇವೆಗಳು, ಬೆಂಗಳೂರು ಈ ಹುದ್ದೆಯ ಹೆಚ್ಚಿನ ಪ್ರಭಾರದಲ್ಲಿ ಮುಂದುವರೆಸಿದೆ. 


ಪಿ.ಆರ್‌. 541 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೬, ೨೦೦೫ ೧೯೫ 





ಡಾ: ಎಂ.ಜಿ. ಪ್ರಸಾದ್‌, ಸಹ ನಿರ್ದೇಶಕರು, (ಆರ್‌.ಸಿ.ಹೆಚ್‌) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರಿಗೆ 
ಸದರಿ ಹುದ್ದೆಯ ಜೊತೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾ ನಿರ್ದೇಶಕರು (ಆರ್‌ಸಿಹೆಚ್‌) ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಈ ಹುದ್ದೆಗೆ ಹೆಚ್ಚಿನ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಸದರಿ ಅಧಿಕಾರಿಗಳು ನೇಮಿಸಿದ ಸ್ಥಳದಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟವರೆಲ್ಲರಿಗೂ 
ಪ್ರಭಾರ ವರ್ಗಾವಣೆ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಸ್‌. ಜಗದೀಶಯ್ಯ 
ಪಿ.ಆರ್‌. 542 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 165 ವಾಪ್ರಸಿ 2004, ಬೆಂಗಳೂರು, ದಿನಾಂಕ: 3ನೇ ಮೇ, 2005 
ಶ್ರೀ ಜಗನ್ನಾಥ ಪ್ರಕಾಶ್‌, ಸಹಾಯಕ ನಿರ್ದೇಶಕರು, ವಾರ್ತಾ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೂ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇಲ್ಲಿ ಸಹಾಯಕ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ನಿಯೋಜನೆ ಮೇಲೆ 
ನೇಮಿಸಲು ನಗರಾಭಿವೃದ್ಧಿ ಇಲಾಖೆಗೆ ವಹಿಸಿ ಕೊಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಪಿ.ಆರ್‌. 543 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 68 ಆಸೇವ 2005, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2005 
ನಿರ್ದೇಶಕರು, (ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮಗಳು), ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಶ್ರೀ ಜಿ.ಬಿ. ಹಿರೇಮಣಿಯವರ್‌ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಈಗಿರುವ ಹುದ್ದೆಯನ್ನು ರದ್ದುಪಡಿಸಿರುವ 
ಕಾರಣ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, (ವಿಶೇಷ ಆರ್ಥಿಕ ಕಾರ್ಯಕ್ರಮಗಳು), ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 544 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 54 ಎಲ್‌ಎಡಿ 2005, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2005 
ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌, ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ), ರವರು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಬೆಂಗಳೂರು 
ಇಲ್ಲಿ ನಿಯೋಜನೆ ಮೇಲೆ ಉಪ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸದರಿ ಅಧಿಕಾರಿಯವರನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ 
ಅಧಿಸೂಚನೆ ಸಂಖ್ಯೆ: ಜಿಓಬಿ(1)22005 ದಿನಾಂಕ: 15ನೇ ಏಪ್ರಿಲ್‌ 2005ರಲ್ಲಿ ವರ್ಗಾಯಿಸಿ ಅಡಿಷನಲ್‌ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) 
ಗೋಕಾಕ್‌, ಬೆಳಗಾಂ ಜಿಲ್ಲೆ (ನ್ಯೂ ಕೋರ್ಟ್‌) ಇಲ್ಲಿಗೆ ನೇಮಿಸಲಾಗಿರುತ್ತದೆ. ಅದ್ದರಿಂದ, ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌ರವರನ್ನು ಕರ್ನಾಟಕ ರಾಜ್ಯ 
ಕಾನೂನು ಸೇವಾ ಪ್ರಾಧಿಕಾರ ಇಲ್ಲಿನ ಉಪ ಕಾರ್ಯದರ್ಶಿಯ ಹುದ್ದೆಯ ಕರ್ತವ್ಯದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಬಿಡುಗಡೆಗೊಳಿಸಲಾಗಿದೆ. 
ಹಾಗೂ ಸದರಿ ಅಧಿಕಾರಿಯವರ ವರ್ಗಾವಣೆಯಿಂದ ತೆರವಾದ ಉಪಕಾರ್ಯದರ್ಶಿಯ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುವಂತೆ 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯದರ್ಶಿಯವರನ್ನು ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಈಶ್ವರ ಪ್ರಸಾದ್‌ 
ಪಿ.ಆರ್‌. 545 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-2) 
ಅಧಿಸೂಚನೆ 
ಸಂಖ್ಯೆ: ಲಾ 54 ಎಲ್‌ಎಡಿ 2005, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2005 
ದಿನಾಂಕ: 15ನೇ ಏಪ್ರಿಲ್‌ 2005ರ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ:ಜಿಓಬಿ(1)2:2003ರಲ್ಲಿ ಸಿವಿಲ್‌ ಜಡ್ಜ್‌ (ಹಿರಿಯ 
ವಿಭಾಗ)ರಾದ ಶ್ರೀ ಚಂದ್ರಶೇಖರ ಮೃತ್ಯುಂಜಯ ಜೋಷಿ, ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಬೆಂಗಳೂರು ಇಲ್ಲಿನ 
ಉಪ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲು ಕಾನೂನು ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೬, ೨೦೦೫ ಭಾಗ - ೨ 





ಶ್ರೀ ಚಂದ್ರಶೇಖರ ಮೃತ್ಯುಂಜಯ ಜೋಷಿ, ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ), ಇವರನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, 
ಬೆಂಗಳೂರು ಇಲ್ಲಿನ ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌, ಇವರ ವರ್ಗಾವಣೆಯಿಂದ ತೆರವಾದ ಉಪ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಹಾಗೂ 
ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುವಂತೆ ಮರು ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 546 ಬಿ.ಎಸ್‌. ಈಶ್ವರ ಪ್ರಸಾದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 50 ಸೆಪೋಸೆ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಶ್ರೀ ಬಿಪಿನ್‌ ಗೋಪಾಲಕೃಷ್ಣ, ಐ.ಪಿ.ಎಸ್‌. ಸರ್ಕಾರದ ಕಾರ್ಯದರ್ಶಿ (ಪಿಸಿಎಎಸ್‌), ಒಳಾಡಳಿತ ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ: 
16.5.2005 ರಿಂದ 18.6.2005ರ ವರೆವಿಗೆ (ಉದಿಸೇ) ಒಟ್ಟು 34 ದಿನಗಳಿಗೆ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ ಮತ್ತು ದಿನಾಂಕ 
19.6.2005 ರಂದು ಭಾನುವಾರ ರಜೆಯನ್ನು ಉಪಯೋಗಿಸಲು ಅನುಮತಿ ನೀಡಿದೆ. 
ಶ್ರೀ ಬಿಪಿನ್‌ ಗೋಪಾಲಕೃಷ್ಣ, ಐ.ಪಿ.ಎಸ್‌. ರವರ ರಜೆ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಪಿಸಿಎಎಸ್‌), ಒಳಾಡಳಿತ ಇಲಾಖೆ ಈ 
ಹುದ್ದೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ ಇವರನ್ನು ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಬಿಪಿನ್‌ ಗೋಪಾಲಕೃಷ್ಣ, ಐ.ಪಿ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ (ಪಿಸಿಎಎಸ್‌), ಒಳಾಡಳಿತ 
ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 547 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 48 ನಯೋಸೇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಶ್ರೀ ಕೆ.ಆರ್‌. ವೀರೇಂದ್ರನಾಥ್‌, ಉಪ ನಿರ್ದೇಶಕರು, ನಗರ ಯೋಜನಾ ಇಲಾಖೆ (ನಿಯೋಜನೆ ಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು) ಇವರಿಗೆ ನಗರ ಯೋಜನಾ ಇಲಾಖೆಯ ಜಂಟಿ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ 
ರೂ.10620-260-10880-320-13440-380-14960 ಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ನಗರ ಯೋಜನಾ ಸದಸ್ಯರ ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 548 ಎಸ್‌.ಜೆ. ಸಂಪತ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 20 ಆಸೇಇ 2005, ಬೆಂಗಳೂರು, ದಿನಾಂಕ: 23ನೇ ಏಪ್ರಿಲ್‌, 2005 
ಶ್ರೀ ಎನ್‌. ಶಿವರಾಜ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಬಿಜಾಪುರ ಜಿಲ್ಲೆ, 
ಬಿಜಾಪುರ ಇವರು ದಿನಾಂಕ:7.9.2004 ರಿಂದ 3.10.2004 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 








| 07.09.2004 ರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 76ರ ಪ್ರಕಾರ ಸೇರುವಿಕೆ ಕಾಲ. 
16.09.2004 ರವರೆಗೆ 

Il. 17.09.2004 ರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 83ರ ಪ್ರಕಾರ ವೈದ್ಯಕೀಯ ಕಾರಣದ 
03.10.2004 ರವರೆಗೆ ಮೇಲೆ ಪರಿವರ್ತಿತ ರಜೆ. 

















ಈ ಸಂಬಂಧವಾಗಿ ಹೊರಡಿಸಿರುವ ಅಧಿಸೂಚನೆ ಸಂಖ್ಯೆ:ಸಿಆಸುಇ 388 ಆಸೇಇ 2004 ದಿನಾಂಕ:3.11.2004 ಅನ್ನು ರದ್ದುಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 549 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 212 ಸಅಸೇ 2004, ಬೆಂಗಳೂರು, ದಿನಾಂಕ: 2ನೇ ಮೇ, 2005 
ಶ್ರೀ ಜಿ. ಪಾಪಯ್ಯ ರಾಜು, ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1) (ಎ)ರ ಅನ್ವಯ ಈ ಆದೇಶದ ದಿನಾಂಕದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಸ್ವಇಚ್ಛೆ ಮೇರೆಗೆ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 552 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


